WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಜುಲೈ ೫ , ೨೦೧೨ ( ಆಷಾಢ ೧೪, ಶಕ ವರ್ಷ ೧೯೩೪) | ಸಂಚಿಕೆ ೨೭ 


ಭಾಗ - ೪ಎ . 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 
ಶಿಕ್ಷಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ , ಇಡಿ 39 ಎಲ್ಐಬಿ 2012 , ಬೆಂಗಳೂರು, ದಿನಾಂಕ: 24.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17 ( ಎ ) ರಿಂದ 17 ( ಹೆಚ್ ) 
ಮತ್ತು 17( 2) ರಲ್ಲಿನ ಪ್ರದತ್ತವಾದ ಅಧಿಕಾರದನ್ವಯ ಹಾಸನ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ 
ಆದೇಶಿಸಿದೆ. 


ಪ್ರಕರಣ 


ವಿವರ 


ಪದನಾಮ 


17 (1) 


ಅಧ್ಯಕ್ಷರು 


ಅಧ್ಯಕ್ಷರು 
ನಗರ ಸಭೆ 


ಹಾಸನ 


17(1) 
( ಬಿ) 


ಮುನಿಸಿಪಲ್ ಕಾರ್ಪೊರೇಷನ್ನಿನ ಮೇಯರ್‌ರವರು 
ಅಥವಾ ನಗರ ಪಾಲಿಕೆ ಸಭೆಯ ಅಥವಾ ನಗರದ ಬೇರೆ| 
ನಗರ ಪಾಲಿಕೆ ಸಂಸ್ಥೆಯವರು ಪ್ರಾಧಿಕಾರ ವರ್ಗದ 
ಅಧಿಕಾರ ಪ್ರಯುಕ್ತ ಸಭಾಪತಿಯಾಗಿರತಕ್ಕುದು; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ( ಎಕ್ಸ್ 
ರಾಜ್ಯ ಸರ್ಕಾರ 
ಅಫಿಷಿಯೋ ) ನೇಮಕ ಮಾಡಲ್ಪಟ್ಟ ನಗರದ ಮೊದಲ 
ದರ್ಜೆ ಕಾಲೇಜು ಒಂದರ ಪ್ರಿನ್ಸಿಪಾಲರು, ( ಇವರು 
ಪ್ರಾಧಿಕಾರ ವರ್ಗದ ಉಪ ಸಭಾಪತಿಯಾಗಿ (ವೈಸ್ 
ಚೇರ್ಮನರಾಗಿ) ಇರತಕ್ಕುದು ; 


ಉಪಾಧ್ಯಕ್ಷರು 


ಪ್ರಿನ್ಸಿಪಾಲರು, 
ಸರ್ಕಾರಿ ವಿಜ್ಞಾನ ಕಾಲೇಜು, ಹಾಸನ 


17 (1) 


ನಗರದ ನಗರಪಾಲಿಕೆ ನಿಗಮದಿಂದ ( ಮುನಿಸಿಪಲ್ | 1 . ಶ್ರೀಮತಿ ಆರ್ . ಅಂಬಿಕಾ ರವಿ ಶಂಕರ್ | ಸದಸ್ಯರು 
ಕಾರ್ಪೊರೇಷನ್), ನಗರ ಪಾಲಿಕೆ ಸಭೆಯಿಂದ 

ಕೋಂ ರವಿ ಶಂಕರ್ ನಗರ ಸಭಾ 
ಅಥವಾ ಇತರ ನಗರಪಾಲಿಕೆ ಸಂಸ್ಥೆಯಿಂದ ಅದರ 

ಸದಸ್ಯರು, 4ನೇ ಬ್ಲಾಕ್ , 
ಸದಸ್ಯರುಗಳ ಪೈಕಿಯಿಂದ ಚುನಾಯಿಸಲ್ಪಡುವ ಇಬ್ಬರು ಕುವೆಂಪುನಗರ, ಹಾಸನ. 
ವ್ಯಕ್ತಿಗಳು ; 


(೯೪೫) 


೯೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೪ 


ಪ್ರಕರಣ 


ವಿವರ 


ಪದನಾಮ 


2. ಶ್ರೀಮತಿ ನೇತ್ರಾವತಿ ಗಿರೀಶ್, 

ನಗರ ಸಭಾ ಸದಸ್ಯರು, ಪಾರ್ಕ್ ರಸ್ತೆ , | ಸದಸ್ಯರು 
ಉತ್ತರ ಬಡಾವಣೆ, ಹಾಸನ. 


17(1) 


ಘೋಷಿತ ಪುಸ್ತಕ ಭಂಡಾರ ಯಾವುದೂ 

ಇರುವುದಿಲ್ಲ. 


ನಗರ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 


17(1) 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ನಗರದಲ್ಲಿನ ಒಂದು 
ಹೈಸ್ಕೂಲಿನ 
ಮುಖ್ಯೋಪಾಧ್ಯಾಯರು ; 


ಪ್ರಾಚಾರ್ಯರು, ಬಾಲಕರ ಸರ್ಕಾರಿ 
ಪದವಿ ಪೂರ್ವ ಕಾಲೇಜು, ಆರ್.ಸಿ. 
ರಸ್ತೆ , ಹಾಸನ . 


17 (1) 
(ಎಫ್) 


ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ 
ಯಾವುದಾದರೂ ಇದ್ದರೆ, ಅದರ ಸಮಿತಿಯಿಂದ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 


- ಅಸ್ತಿತ್ವದಲ್ಲಿರುವುದಿಲ್ಲ . - 


17(1) 


ಸದಸ್ಯರು 


ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ 
ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ವಿದ್ಯಾಭ್ಯಾಸ ಇಲಾಖೆಯ 
ಸಭಾಧಿಕಾರಿ ; 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಹಾಸನ ತಾಲ್ಲೂಕು, 


ಹಾಸನ. 


17 (1) 


| 1) 


ಸದಸ್ಯರು 


( ಹೆಚ್ ) | 


ಸಾಮಾನ್ಯವಾಗಿ ನಗರದಲ್ಲೇ ವಾಸ ವಾಗಿರುವ ವ್ಯಕ್ತಿಗಳ 
ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ 
ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ಇರತಕ್ಕುದು ; 


ಪ್ರೊ . ಬಿ .ಎನ್ . ರಾಮಸ್ವಾಮಿ , 
" ಅನುಗ್ರಹ" 3ನೇ ಅಡ್ಡರಸ್ತೆ, 
ಉದಯಗಿರಿ ಬಡಾವಣೆ, ಹಾಸನ . 


ಸದಸ್ಯರು 


ಶ್ರೀ ಹೆಚ್ . ಬಿ. ರಮೇಶ್ 
ಶ್ರೀ ಭೀಮು ತೆಲುಗರ ಬೀದಿ, 
ಹಾಸನ 


ಮುಖ್ಯ ಗ್ರಂಥಾಲಯಾಧಿಕಾರಿಗಳು 


17 
(2) 


ನಗರ ಕೇಂದ್ರ ಗ್ರಂಥಾಲಯ 


ನಗರದ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು 
ನಗರದ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ ಮತ್ತು 
ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ ಅಧಿಕಾರ 
ಪ್ರಯುಕ್ತ ಕಾರ್ಯದರ್ಶಿಯಾಗಿರತಕ್ಕುದು. 


ಸದಸ್ಯರು ಹಾಗೂ 
ಪದನಿಮಿತ್ತ 
ಕಾರ್ಯದರ್ಶಿಗಳು 


ಹಾಸನ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್ . ಬಿ . ಪಟಗಾರ್ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ಸಾಮಾನ್ಯ ) 


ಪಿ . ಆರ್ . 413 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೯೪೭ 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ , ಇಡಿ 331 ಎಲ್ಐಬಿ 2012 ಬೆಂಗಳೂರು, ದಿನಾಂಕ: 25 .05. 2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 18 ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಶಿವಮೊಗ್ಗ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ . 


ಪ್ರಕರಣ 


ವಿವರ 


ಪದನಾಮ 


ಅಧ್ಯಕ್ಷರು 


18 (1) | ಜಿಲ್ಲೆಯ ಡೆಪ್ಯುಟಿ ಕಮೀಷನರವರು, ಇವರು ಅಧಿಕಾರ | ಜಿಲ್ಲಾಧಿಕಾರಿಗಳು , 
ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ ಸಭಾಪತಿಯಾಗಿ 

ಶಿವಮೊಗ್ಗ ಜಿಲ್ಲೆ, 
(ಚೇರ್ಮನರಾಗಿ) ಇರತಕ್ಕುದು ; 

ಶಿವಮೊಗ್ಗ. 


ಸದಸ್ಯರು 


18(1) ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಎಜ್ಯುಕೇಷನಲ್ | ಉಪ ನಿರ್ದೆಶಕರು , 
ಇನ್‌ಸ್ಪೆಕ್ಟರು 

ಸಾರ್ವಜನಿಕ ಶಿಕ್ಷಣ ಇಲಾಖೆ , ಶಿವಮೊಗ್ಗ 
18(1) | ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 1. ಶ್ರೀಮತಿ ಹೇಮಪಾವನಿ 
( ಸಿ) . ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; 

ಜಿಲ್ಲಾ ಪಂಚಾಯತ್ ಸದಸ್ಯರು, ಆನವೇರಿ 
ಕ್ಷೇತ್ರ, ಭದ್ರಾವತಿ ತಾ : ಶಿವಮೊಗ್ಗ ಜಿಲ್ಲೆ. 


ಸದಸ್ಯರು 


2. ಶ್ರೀ ಬಂಗಾರಿ ನಾಯ್ಕ 
ಜಿಲ್ಲಾ ಪಂಚಾಯತ್ ಸದಸ್ಯರು ಕಪ್ಪನಹಳ್ಳಿ 
ಕ್ಷೇತ್ರ, ಶಿಕಾರಿಪುರ ತಾ : ಶಿವಮೊಗ್ಗ ಜಿಲ್ಲೆ. 


ಸದಸ್ಯರು 


18(1) 


ಸದಸ್ಯರು 


ಐವತ್ತು ಸಾವಿರಕ್ಕಿಂತ ಕಡಿಮೆ ಯಾಗಿಲ್ಲದ | ಶ್ರೀ ಬಿ.ಎಸ್. ಕುಮಾರ್ ನಗರಸಭಾ 
ಜನಸಂಖ್ಯೆಯುಳ್ಳ ಒಂದು ನಗರ ಪಾಲಿಕೆ ಪ್ರದೇಶದ ಸದಸ್ಯರು, ವಾರ್ಡ್ ನಂ.2, ಜೆ.ಪಿ.ನಗರ , 
ಮೇಲೆ ಅಧಿಕಾರ ವ್ಯಾಪ್ತಿಯುಳ್ಳದ್ದಾಗಿದ್ದು ಒಂದು ನಗರ ಕತ್ತಲೆ ಬಜಾರ್‌, ಸಾಗರ . 
ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗವು 
ಸ್ಥಾಪಿತವಾಗಿರುವ ಪ್ರದೇಶದ ಹೊರತು ಬೇರೆ 
ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ ಸಭೆ ಯಿಂದ 
ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ ಅವುಗಳ 
ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 


ಸದಸ್ಯರು 


18 (1) 
( ಇ ) 


ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ಶ್ರೀಮತಿ ಸುಜಾತ ಉಡುಪ, ಸದಸ್ಯರು, 
ಒಂದು ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ ಪಟ್ಟಣ ಪಂಚಾಯತ್, ಹೊಸನಗರ, 
ವ್ಯಾಪ್ತಿ - ಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ ಶಿವಮೊಗ್ಗ ಜಿಲ್ಲೆ. 
ಪಾಲಿಕೆ ಸಭೆಗಳ ಅಥವಾ ಇತರ ನಗರ ಪಾಲಿಕೆ 

2) ಶ್ರೀ ರಾಜು ಎಂ . 
ಸಂಸ್ಥೆಗಳ ಸದಸ್ಯರುಗಳ ಪೈಕಿ ರಾಜ್ಯ ಸರ್ಕಾರದವರಿಂದ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 

ಸದಸ್ಯರು, ಪಟ್ಟಣ ಪಂಚಾಯತಿ, ಜೋಗ 
ಕಾರ್ಗಲ್, ತಾ . ಸಾಗರ , ಶಿವಮೊಗ್ಗ ಜಿಲ್ಲೆ. 


ಸದಸ್ಯರು 


೯೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೪ 


ಪ್ರಕರಣ 


ವಿವರ 


ಪದನಾಮ 


ಸದಸ್ಯರು 


18 (1) ಮೈಸೂರು ಪುಸ್ತಕ ಭಂಡಾರ ಸಂಘದ ಜಿಲ್ಲಾ 
(ಎಫ್) ಶಾಖೆಯ ಕೌನ್ಸಿಲ್ ಯಾವುದಾದರೂ ಇದ್ದರೆ, 

ಅದರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು 
ವ್ಯಕ್ತಿಗಳು ; 


| ಶ್ರೀಮತಿ ಡಾ : ಪದ್ಮಮ್ಮ ಎಸ್ . 
ಉಪನ್ಯಾಸಕರು, ಕುವೆಂಪು ವಿಶ್ವವಿದ್ಯಾಲಯ , 
ಶಂಕರಘಟ್ಟ , ಶಿವಮೊಗ್ಗ ಜಿಲ್ಲೆ. 


18 (1) 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು 
ಅಭಿವೃದ್ಧಿ ಮಂಡಳಿಗಳ ಸದಸ್ಯರುಗಳ ಪೈಕಿಯಿಂದ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 


ಶ್ರೀ ನಂಜುಂಡೇಗೌಡ, ತಾಲ್ಲೂಕು 
ಪಂಚಾಯತ್ ಸದಸ್ಯರು, ಭದ್ರಾವತಿ 


ಸದಸ್ಯರು 


18 (1) 
( ಹೆಚ್ ) 


ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು | 1 ) ಶ್ರೀಮತಿ ಸಾಕಮ್ಮ ಕೋಂ ಮನೋಹರ, 
ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ರಾಜ್ಯ ಗ್ರಾಮ ಪಂಚಾಯಿತಿ, ಹರತಾಳು, 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 

ಹೊಸನಗರ ತಾ . 
ಇಬ್ಬರು ವ್ಯಕ್ತಿಗಳು ; 

2) ಶ್ರೀ ಎಂ . ಬಿ . ಮನೋಹರ, ಗ್ರಾಮ 

ಪಂಚಾಯಿತಿ ಸದಸ್ಯರು, ತಾವರೆಘಟ್ಟ, 
ಭದ್ರಾವತಿ ತಾ , 


ಸದಸ್ಯರು 


18(1) 


ಸದಸ್ಯರು 


( ಐ ) 


ಜಿಲ್ಲೆಯಲ್ಲಿನ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ | 1) 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ 
ಪೈಕಿಯಲ್ಲಿ ರಾಜ್ಯ ಸರ್ಕಾರದವರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 


ಕಾರ್ಯದರ್ಶಿ, ಕರ್ನಾಟಕ ಸಂಘ 
(4), ಶಿವಮೊಗ್ಗ. 
ಕಾರ್ಯದರ್ಶಿ , ಸಮುದಾಯ 
ಗ್ರಂಥಾಲಯ ಮತ್ತು ಉಚಿತ 
ವಾಚನಾಲಯ, ಶೇಡಿಕೆರೆ, ಸಾಗರ ತಾ . 


ಸದಸ್ಯರು 


18( 1 ) 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ | 1) ಪ್ರಾಂಶುಪಾಲರು, 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು 

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 
ಮೊದಲನೆಯ ದರ್ಜೆಯ ಕಾಲೇಜಿನ ಒಬ್ಬರು 

ಶಿವಮೊಗ್ಗ. 
ಪ್ರಿನ್ಸಿಪಾಲರು ; 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು 
ಹೈಸ್ಕೂಲಿನ ಒಬ್ಬ ಮುಖ್ಯೋಪಾಧ್ಯಾಯರು ; 


ಪ್ರಾಂಶುಪಾಲರು, 
ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ, 
ಬಿ. ಹೆಚ್.ರಸ್ತೆ , ಶಿವಮೊಗ್ಗ. 


ಸದಸ್ಯರು 


18 ( 1) 
(ಎಲ್) 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ 
ಒಂದು ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ | 
ವಿದ್ಯಾಭ್ಯಾಸ ಇಲಾಖೆಯ ಒಬ್ಬ ಪದಾಧಿಕಾರಿ ; 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಶಿವಮೊಗ್ಗ . 


ಸದಸ್ಯರು 


18(1) 
( ಎಂ ) 


ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ ವ್ಯಕ್ತಿಗಳ ( 1) ಶ್ರೀಮತಿ ಶಾರದಾ ಆರ್. 
ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಕೋಂ .ಶ್ರೀಧರಮೂರ್ತಿ, ನಂ .98, 
ಮಾಡಲ್ಪಟ್ಟ ಮೂವರು ವ್ಯಕ್ತಿಗಳು ಇರತಕ್ಕುದು ; 

ಆಶ್ರಯ ಬಡಾವಣೆ , ಎ ಬ್ಲಾಕ್ , 128 
ಬೊಮ್ಮನಕಟ್ಟಿ , ಶಿವಮೊಗ್ಗ. 
ಶ್ರೀ ಸಂಪತ್‌ರಾಜ್ ಭಾಟಿಯಾ, 
ಚನ್ನಗಿರಿ ರಸ್ತೆ ಕ್ರಾಸ್ ರೋಡ್, 
ಸರ್ಕಾರಿ ಆಸ್ಪತ್ರೆ ಎದುರು, ಭದ್ರಾವತಿ. 
ಶ್ರೀ ಹೆಚ್. ಆರ್. ನಾರಾಯಣಮೂರ್ತಿ, 
ನಿವೃತ್ತ ಗ್ರಂಥಪಾಲಕರು ಬಾಳೇಬೈಲು, 
ತೀಥಹಳ್ಳಿ , ಶಿವಮೊಗ್ಗ 


ಸದಸ್ಯರು 


ಸದಸ್ಯರು 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೫, ೨೦೧೨ 


೯೪೯ 


ವಿವರ 


ಪದನಾಮ 


ಉಪಾಧ್ಯಕ್ಷರು, 


ಈ ಪ್ರಕರಣ 

| 
18 (2 ) | ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ ವರ್ಗದ | ಉಪಾಧ್ಯಕ್ಷರು, 

ಉಪಸಭಾಪತಿಯವರ (ವೈಸ್ ಚೇರ್ಮನ್ನರು) | ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ, 
ಸದಸ್ಯರಿಂದ ಅವರ ಪೈಕಿಯಿಂದಲೇ | ಶಿವಮೊಗ. 
ಚುನಾಯಿಸಲ್ಪಡತಕ್ಕುದು. 


18 ( 3) 


ಸದಸ್ಯರು ಹಾಗೂ 
ಪದನಿಮಿತ್ತ ಕಾರ್ಯದರ್ಶಿ 


ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು | ಉಪ ನಿರ್ದೇಶಕರು, 
ಅಧಿಕಾರ ಪ್ರಯುಕ್ತ ಜಿಲ್ಲಾ ಮಸ್ತಕ ಭಂಡಾರ ಪ್ರಾಧಿಕಾರ ಜಿಲ್ಲಾ ಕೇಂದ್ರ ಗ್ರಂಥಾಲಯ , 
ವರ್ಗದ ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ 

ಶಿವಮೊಗ್ಗ 
ಕಾರ್ಯದರ್ಶಿಯಾಗಿರತಕ್ಕುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

(ಎಸ್. ಬಿ.ಪಟಗಾರ್ ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ಸಾಮಾನ್ಯ) 


ಪಿ . ಆರ್ . 415 


FOREST , ECOLOGY AND ENVIRONMENT SECRETARIAT 


NOTIFICATION 


No : FEE 143 FWL 2012 Bangalore , dated : 15 -05 -2012, 


The tenure of the State Board for Wildlife constituted in the earlier Notifications according to the powers conferred by sub 
section (1) of the section 6 of Wildlife (Protection ) (Amendment) Act, 2002 is extended for a period of one year with retrospective 
effect from 04 -03-2012 consisting of followingmembers, namely : 


a . 


Hon ble Chief Minister 


Chair person 


é 


Hon ble Minister for Forests 


Vice Chair person 


o 


Sri. Anil Kumble , 


Co -vice Chair person 


o 


Members 


The followingmembers of State Legislative Assembly 

1 . Sri. M .P . Kumaraswamy, MLA .,Mudigere 


2 . Sri. Appachchuranjan , MLA., Madikeri 


e , 


Members 


1 . 


Jana 


The heads of the following Non -Government Organisations 

Janadhwani Vedike , Field Marshal Cariappa Road , Somavarapet 
2 . Vrukshalaksha Andolana Seva Trust, Sagara 
3 . Nature Conservation Foundation , Mysore 


f, 


The following eminent Conservationists , Ecologists and Environmentalists : 


Members 


1. K .B . Girish Ganapati,Keregundi Estate , Devapura Post, Gonikoppa. 
2. Sanjay Gubbi, Tumkur. 
3. Girija Shankar, Chikkamagalur. 
4 . Dr. Rohini Balakrishnan, CES, IISc, Bangalore . 

Vijaykumar, Hotel Apurva Complex, Park Road, Hassan . 
6. Dr.N .A.Madhyasta, Zoologist, Udupi. 


530 


FIDTEIE JODE, WOJSo ,we 3 , 9009 


2007 – Ya 


7 . 


Anindya Sinha. Professor, National Institute Advanced Studies , 


IISc Compus, Bangalore . 
8 . Vani Ragavendra Pai, Potoli, Joida Tq . 
9. M .Jadegowda, Asst . Professor, Forestry College, Ponnampet. 
10 . Prataap Singh Nayak, Beltangadi Tq. 


Additional Chief Secretary/Principal Secretary to the Government, Forest, 
Environment and Ecology Department, Bangalore. 


Member 


Principal Chief Conservator of Forests (Head of Forest Force ), Bangalore 


Member 


Principal Secretary /Secretary to Government,SocialWelfare Department, 
Bangalore . 


Member 


Managing Director, Karnataka State Tourism Development Corporation Ltd ., 


Member 


Bangalore. 


k . 


Inspector General of Police , Forest Cell, Bangalore . 


Member 


A representative of the Armed forces notbelow the rank of Brigadier as 
nominated by the Central Government. 


Member 


Director, Animal Husbandry and Veterinary Services, Bangalore. 


Member 


Director, Department of Fisheries, Bangalore 


Member 


An Officer as nominated by the Director, Wildlife Preservation , New Delhi. 


Member 


A representative of the Director, Wildlife Institute of India, Deharadun. 


Member 


A representative of the Director, Zoological Survey of India, Kolkata . 


Member 


A representative of the Director, Botanical Survey of India , Kolkata . 


Member 


Member Secretary, Karnataka State Legal Services Authority, Bangalore . 


Member 


Member Secretary, High Court Legal Services Committee , Bangalore . 


Member 


Madhusudan R . Naik , Senior Counsel 


Member 


Dr. C .H . Basappanavar, Conservator of Forests (Retd), Bangalore . 


Member 


ChiefWildlife Warden , 


Principal Chief Conservator of Forests (Wildlife) and 
Karnataka , Bangalore . 


Member Secretary 


By order and in the name of the Governor of Karnataka , 


UMADEVI 
Under Secretary to Government, 
Forest , Ecology and Environment Department. 


P . R . 388 


FOREST , ECOLOGY AND ENVIRONMENT SECRETARIAT 


NOTIFICATION 


No : FEE 255 FWL 2011 Bangalore , dated : 22 -05 - 2012 . 


Whereas the Government of Karnataka in exercise of powers conferred under Section 36 A of Wildlife (Protection ) Act, 
1972 ( Central Act, 53 of 1972) (amended in 2006 ) has decided to declare the area , the situation and limits which are specified in the 
schedule to an extent of 4 .89 Sq.kms. as “ Shalmala Riparian Eco -system Conservation Reserve ” for the purpose of protection , 
propagation and development of flora and fauna and to protect the important corridor western Ghats of Karnataka. 


2008 – Ya 


FASTEST ODTE , NUDIJO, we , 9009 


630 


Also , during the meeting of State Board for Wildlife held on 26 -07 -2011, it is resolved to declare Shalmala ( Sahasralinga ) 
River side as " Shalmala Riparian Eco - system Conservation Reserve ” . 


The “ Shalmala Riparian Eco -system Conservation Reserve " does not include any Revenue villages, Patta lands, Hakkals 
and Betta lands, leased lands on the date of publication of this Notification. The various rights as notified in the Village Forest 
Record statements of the respective Reserve Forests will continue . 


The detailed description of Reserved Forests constituting the “ Shalmala Riparian Eco -system Conservation Reserve " 
is as in the Annexure - I. 


Now , therefore , in exercise of the powers conferred under Section 36 - A of the Wildlife (Protection) Act, 1972, (Central Act 
53 of 1972 ) (amended in 2006 ) the Government of Karnataka hereby declares that the area specified in the Schedule shall be called 
as “ Shalmala Riparian Eco -system Conservation Reserve ” . 


SCHEDULE : 


Name of the District : 


Uttara Kannada 


Taluk 


Sirsi, Siddapur and Kumta 


Area 


4 .89 Sq . Kms 


( Excluding revenue villages, leased lands, patta lands, Revenue lands, Hakkal lands , and Betta lands 
on the date of Publication of this Notification ) 


ANNEXURE - 


Boundary Description : 


The boundary of proposed additional Forest areas to be included in " Shalmala Riparian Eco -system Conservation Reserve " starts at 
point at the Sahasralinga and follows the river Shalmala until it reaches Ganeshpal. The riparian forest of 100 metres on either side 
of river will be declared as " Shalmala Riparian Eco -system Conservation Reserve " . 


Details of the Survey Nos . of Forest areas included in Shalmala Riparian 


Eco -system Conservation Reserve are as below : 


Left side of the river 


Right side of the river 


Village 


Sy. No. 


Forest Area 


Village 


Sy. No. 


Forest Area 


Sonda 


Acres 


Guntas 


Hulgol 


Guntas 


177 


150 


64A 


341 


29 


29 


64B 


106 


Mathadkaval 


246 


Chavatti 


247 


248 


Tarehalli 


174 


171 


172 


172 


Elehalli 


೯೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


ಭಾಗ - ೪ 


Left side of the river 


Right side of the river 


Village 


Sy . No. 


Forest Area 


Village 


Sy . No. 


Forest Area 


176 


| 


25 


18 


60 


Mogadde 


100 


125 


Kodanagadde 


30 


Sonagiamane 


Sub - Total 


615 


141 


588 


| 


81 


Total 


250 .525Hacters 


238. 77Hacters 


Grand Total: 


489 . 30 Hacters or 4 . 89 Sq. Kms. 


By order and in the name of the Governor of Karnataka , 

UMADEVI 
Under Secretary to Government, 
Forest , Ecology and Environment Department. 


P . R , 441. 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 53 ಮುಆಬಿ 2012 , ಬೆಂಗಳೂರು, ದಿನಾಂಕ : 26ನೇ ಮೇ , 2012. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997) ರ ಕಲಂ 23 ( ಎ) ರ ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಹಾಸನ ಜಿಲ್ಲೆ , ಹೊಳೆನರಸೀಪುರ ತಾಲ್ಲೂಕು, ಕಸಬಾ ಹೋಬಳಿ ಗುಂಜೇವು ಗ್ರಾಮದ ಶ್ರೀ ಆಂಜನೇಯಸ್ವಾಮಿ ದೇವಾಲಯವನ್ನು 
ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ನಾರಾಯಣಪ್ಪ , 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಮುಜರಾಯಿ) . 


ಪಿ . ಆರ್ . 443 


ಕಂದಾಯ ಸಚಿವಾಲಯ 

ಅಧಿಸೂಚನೆ 

೦೫ 57 ಮುಆಬಿ 2012 , ಬೆಂಗಳೂರು, ದಿನಾಂಕ: 26ನೇ ಮೇ , 2012. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997)ರ ಕಲಂ 23( ಎ)ರ ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ತಾಲ್ಲೂಕು, ಬಾಡ ಗ್ರಾಮದ ಶ್ರೀ ಮಹಾದೇವ ( ವಿನಾಯಕ) ದೇವಸ್ಥಾನವನ್ನು ಅಧಿಸೂಚಿತ 
ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 


ಯಿ ), ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ನಾರಾಯಣಪ್ಪ , 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಮುಜರಾಯಿ ) 


ಪಿ . ಆರ್ . 444 


2007 – Ya 


FDF837 DOZE, Toomad , 20 % , 9009 


6982 


REVENUE SECRETARIAT 

NOTIFICATION 


NO . RD 30 BHUDAPU 2011, Bangalore , Dated : 8th June, 2012 . 
In exercise of the powers conferred by section 5 of the Karnataka Land Revenue Act, 1964 (Karnataka Act 12 of 1964) 
and taking into consideration the factors specified in clauses (i) to (iv ) of rule 3 of the Karnataka Land Revenue Rules , 1966 such as 
the population , area of the village, the demand under land revenue in the village and other head of account and having regard to the 
administrative convenience , the Government of Karnataka proposes to issue a notification to alter the limits of villages of Shivapura , 
Krishnarajanagar Taluk , Mysore District as specified in the schedule. 


Now , therefore , in exercise of the powers conferred by section 6 of the said Act, notice is hereby given for the information 
of all the persons likely to be affected thereby that the proposal will be taken into consideration after thirty days from the date of 
publication of the notification in the officialGazette . 


Any objection or suggestion which may be received by the State Government from any person with respect to the said 
proposalbefore the expiry of the period specified above will be considered by the State Government. Objections or suggestions may 
be addressed to the Deputy Commissioner, Mysore District . 


SCHEDULE 


Lands bearing Survey numbers specified in the column (3) of the schedule below shall be excluded from the limits of the 
village specified in column (4 ), thereof and shall be included in the limits of the village specified in column (2 ), namely: 


SI.No . 


Survey 


Name of the village 
Hamlet Taluk and District 


Name of the village 
Hamlet Taluk and District 


No. 


2 


11 


Shivapura Village , 
Krishnarajanagar Taluk , 

Mysore District 


12 


Marchahalli Village, 
Krishnaraja nagar Taluk, 

Mysore District 


204 


376 


378 


379 


SCHEDULE - II 


Land bearing Survey numbers specified in the column (3 ) of the schedule below shall be excluded from the limits of the 
village specified in column (4), thereof and shall be included in the limits of the village specified in column (2), namely : 


. 51 


SI.No. Name of the village Survey Name of the village 
Hamlet Taluk and District No. Hamlet Taluk and District 

3 
Marchahalli Village, 

Shivapura Village , 
Krishnarajanagar Taluk , 52 

Krishnaraja nagar Taluk , 
Mysore District 

93 

Mysore District 
The proposal specified above shall come into effect from such date as the State Governmentmay specify by Notification 
proposed to be issued under Section 5 of the Karnataka Land Revenue Act , 1964 (Karnataka Act No. 12 of 1964). 


By Order and in the Name of the Governor of Karnataka 

SHAMBHULINGAIAH , 
Under Secretary to Government , 

Revenue Department (SSLR ). 


P . R .445 


6958 


FASTEIT ODZIE, Nost , woes , 8 , 9009 


2007 – Ya 


AGRICULTURE SECRETARIAT 


NOTIFICATION 


NO . AGD 39 ANE 2011 , Bangalore, Dated : 29TH May, 2012 . 


Whereas the draft of the Karnataka Agriculture Services (Recruitment) (Amendment) Rules, 2012 was published as 
required by clause (a) of sub section (2) of section (3) of the Karnataka State Civil Services Act , 1978 (Karnataka Act 14 of 1990 ) in 
notification No . AGD 39 ANE 2011 dated : 28 -03 -2012 , in part IV -A of the Karnataka Gazette (Extra Ordinary No. 255 ) dated : 31st 
March 2012 inviting objections and suggestions from persons likely to be affected thereby within fifteen days from the date of its 
publication of the draft in the Official Gazette . 


Whereas the said Gazette was made available to the public on 31-03-2012 . 


And , whereas the no objections and suggestions have been received by the State Government within the period specified 


above . 


Now , therefore , in exercise of the powers conferred by sub section (1) of section 3 read with section (8 ) of the Karnataka 
State Civil Services Act, 1978 (Karnataka Act 14 of 1990 ), the Government of Karnataka hereby make the following rules, further to 
amend the Karnataka Agriculture Services (Recruitment) Rules, 1999, namely : 


RULES 


1. Title of Commencement.- (1) These rules may be called the Karnataka Agriculture Services (Recruitment) 
(Amendment) Rules, 2012 . 


(2 ) They shall come into force from the date of their publication in the Official Gazette. 


2 . Amendment of Schedule .- In the Karnataka Agriculture Services (Recruitment) Rules, 1999 , in the schedule in the 
entries relating to the category of post of " Administrative Officer" at Serial No. 14 , in Column (4) and (5 ), for the words “ Assistant 
Admnistrative Officer " the words " Administrative Assistant " Shall be substituted . 


By Order and in the Name of the Governor of Karnataka 


MANJUNATH PATIL 
Under Secretary to Government , 
Department of Agriculture (Services) 


P . R .446 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 20 SMR 2012 , Bangalore, Dated : 04 " June, 2012 . 


In exercise of the powers conferred by clause ( ff) of rule 3 of the Karnataka Government Servants (Medical Attendance ) 
Rules 1963, the Government of Karnataka hereby adds the following item after item 300 of Schedule I to the said rules , namely : 


( 301) 


Clinic , 280 /2 , 4th Main 


Behind Vishveshwaraiah Park , P . J.Extension , 


Drishti Speciality Eye 
Davanagere - 577 002 . 


By Order and in the Name of the Governor of Karnataka 

D . NAGESH PHATAK , 
Under Secretary to Government, 


Department of Personnel and Administrative Reforms 


(Service Rules -2 ). 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೯೫೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 20 ಎಸ್ಎಂಆರ್ 2012 , ಬೆಂಗಳೂರು, ದಿನಾಂಕ: 04ನೇ ಜೂನ್, 2012 . 


ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್ಎಫ್ ) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- I ರ ಐಟಂ 300 ರ ನಂತರ ಈ ಕೆಳಕಂಡ 
ಐಟಂನ್ನು ಸೇರ್ಪಡೆಗೊಳಿಸಿದೆ : 


(301) ದೃಷ್ಟಿ ಸ್ಪೆಷಾಲಿಟಿ ನೇತ್ರ ಚಿಕಿತ್ಸಾಲಯ , 280 / 2 , 4ನೇ ಮೇನ್ ವಿಶ್ವೇಶ್ವರಯ್ಯ ಪಾರ್ಕ್ ಹಿಂಭಾಗ, ಪಿ. ಜೆ. ಎಕ್ಸ್ಟೆನ್ಸನ್ , ದಾವಣಗೆರೆ - 577 


002 . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ . ನಾಗೇಶ್ ಪಾಟಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2 ). 


ಪಿ .ಆರ್. 447 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಐಟಿಡಿ 112 ಎಡಿಎಂ 2011 , ಬೆಂಗಳೂರು, ದಿನಾಂಕ: 08ನೇ ಜೂನ್, 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಐಟಿಡಿ 112 ಎಡಿಎಂ 2011 ದಿನಾಂಕ: 22 -05 - 2012ರಲ್ಲಿನ ವೆಬ್ ಸೈಟ್ ಸಂಖ್ಯೆ : 
Www bangaloreitbt.in ಇದರ ಬದಲಿಗೆ http ://www .karnataka.gov .in/bangaloreitbt ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ.ರಾಮಕೃಷ್ಣಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಪಿ . ಆರ್ . 449 


ಕ್ಯ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಮಮಇ 23 ರಾಮಆ 2012 ಬೆಂಗಳೂರು, ದಿನಾಂಕ : 06ನೇ ಜೂನ್, 2012 . 


ಬಾಲಭವನ ಸೊಸೈಟಿ, ಬೆಂಗಳೂರು ಇದರ ನಿಯಮಾವಳಿ ಮತ್ತು ನಿಬಂಧನೆ ನಿಯಮ 11ರ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಬಾಲಭವನ ಸೊಸೈಟಿ, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಈ ಕೆಳಗೆ ಸೂಚಿಸಿರುವ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ಸಂಖ್ಯೆ 


| ಕು : ಸುವರ್ಣಾ , ರವೀಂದ್ರ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆ, ಚನ್ನಬಸವ ನಗರ , ಕುಂಬರವಾಡಾ 
ರಸ್ತೆ, ಬೀದರ್‌- 585 403. 


ಶ್ರೀಮತಿ ಸೌಮ್ಯ , 111, 1ನೇ ಮಹಡಿ, 5ನೇ ಅಡ್ಡರಸ್ತೆ , ಬಾಲಾಜಿನಗರ, ಉತ್ತರಹಳ್ಳಿ ಬೆಂಗಳೂರು- 61 


೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


ಭಾಗ - ೪ಎ 


ಕ್ರಮ 


ಹೆಸರು ಮತ್ತು ವಿಳಾಸ 


ಸಂಖ್ಯೆ 


4 


ಶ್ರೀ . ಶಿವಣ್ಣ , ನಂ .112 , ಪಿಟ್ಯೂಡಿ ಕಾಲೋನಿ, ಕೆ.ಎಸ್ . ಆರ್. ಟಿ. ಸಿ. ಬಸ್ ನಿಲ್ದಾಣದ ಹತ್ತಿರ, 
ಶಿವಮೊಗ್ಗ-577 202. 
| ಶ್ರೀಮತಿ ಹೇಮಾ ಶೇಖರ್, ನಂ .3 , ಮಲ್ಲಿಗೆ ಅಪಾರ್ಟ್‌ಮೆಂಟ್ , 2ನೇ ಡಿ ಮುಖ್ಯರಸ್ತೆ, 6ನೇ ಬ್ಲಾಕ್ , 
ಜಯನಗರ, ಬೆಂಗಳೂರು- 82 . 
ಶ್ರೀಮತಿ ಹೀರಾಬಾಯಿ , ನಂ .328, 31ನೇ ಬ್ಲಾಕ್ , ಜೀವನ ಸುರಭಿ ಕಾಲೋನಿ, 25ನೇ ಮುಖ್ಯರಸ್ತೆ, 
10ನೇ ಬಿ ಅಡ್ಡರಸ್ತೆ , ಜೆ. ಪಿ. ನಗರ, 1ನೇ ಹಂತ ಬೆಂಗಳೂರು- 78. 
ವಿಶೇಷ ಆಹ್ವಾನಿತರು 
ಶ್ರೀ ಫಾ . ಎಡ್ವರ್ಡ್ ಥಾಮಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ , ಬಾಸ್ಕೋ , #242, 4ನೇ ಮುಖ್ಯರಸ್ತೆ , 
ಚಾಮರಾಜಪೇಟೆ, ಬೆಂಗಳೂರು- 560 018 . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಪಿ . ಆರ್ . 450 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 487 ವೆಚ್ಚ - 12 / 12 ಬೆಂಗಳೂರು, ದಿನಾಂಕ: 06ನೇ ಜೂನ್, 2012 . 
ನೆಮ್ಮದಿ ಕೇಂದ್ರಗಳು ಹಾಗೂ ತಾಲ್ಲೂಕು ಹಿಂಬದಿ ಕಛೇರಿಗಳ ಕಾರ್ಯನಿರ್ವಹಣೆಯನ್ನು ಮಧ್ಯಂತರ ವ್ಯವಸ್ಥೆಯನ್ನಾಗಿ ಒಂದು ವರ್ಷದ 
ಅವಧಿಗೆ ಅಥವಾ ಪರ್ಯಾಯ ವ್ಯವಸ್ಥೆ ಜಾರಿಯಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮೆ : ಮೈದೋರ್ ಐಟಿ ಸಲ್ಯೂಷನ್ಸ್ 
ಪ್ರೈವೇಟ್ ಲಿಮಿಟೆಡ್., ಇವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ . ಸು . ಇ ( ಇ - ಆಡಳಿತ) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು.ಇ ( ಇ - ಆಡಳಿತ) ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ.ಎಸ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಪಿ . ಆರ್ . 451 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 505 ವೆಚ್ಚ - 12 / 12 ಬೆಂಗಳೂರು, ದಿನಾಂಕ: 06ನೇ ಜೂನ್, 2012 . 
ಸಾಕ್ಷರ ಭಾರತ್ ಕಾರ್ಯಕ್ರಮದ ಮಧ್ಯಂತರ ಮೌಲ್ಯಮಾಪನ ಕಾರ್ಯವನ್ನು ಒಂದು ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಲು ರೂ .5.00 
ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ISEC ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶಿಕ್ಷಣ ಇಲಾಖೆ( ಪ್ರಾಥಮಿಕ & ಪ್ರೌಢಶಿಕ್ಷಣ) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ) ಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ.ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 452 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೯೫೭ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 515 ವೆಚ್ಚ -12 /12 ಬೆಂಗಳೂರು, ದಿನಾಂಕ: 14ನೇ ಜೂನ್, 2012. 


ಶ್ರೀ ಎಂ . ಎ. ಬಾಸಿತ್ , ನಿವೃತ್ತ ಹಿರಿಯ ನಿರ್ದೇಶಕರು, ಇವರನ್ನು ಮಾಸಿಕ ಒಟ್ಟು 70 ,000 ರೂ .ಗಳ ಸಮಾಲೋಚನಾ ಶುಲ್ಕದೊಂದಿಗೆ 
ಯೋಜನಾ ಇಲಾಖೆಯಲ್ಲಿ ಸಮಾಲೋಚಕರನ್ನಾಗಿ ನೇಮಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 
4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ.ಎಸ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಪಿ . ಆರ್ . 453 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 6 ಇಸಂಗ್ರ 2012 (1), ಬೆಂಗಳೂರು, ದಿನಾಂಕ: 08ನೇ ಜೂನ್, 2012. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29) ರ ಕಲಂ 
18 - ಎರ ಉಪಕಲಂ (2 ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ, 
ಬೆಂಗಳೂರು ಇದರ 1.00 (ಒಂದು) ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ 
ವೇದಿಕೆ ಮೂಲಕ (through e- procurement platform) ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಪ್ರಶಾಂತ್ ಕುಮಾರ್ ಎಸ್ . ಬಿ , 


ಪೀಠಾಧಿಕಾರಿ - 1 ( ಪ್ರಭಾರ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ ). 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 6 EPR 2012 (1 ), Bangalore , Dated : 08th June, 2012 . 


In exercise of the powers conferred by sub - section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000) the Government of Karnataka hereby specify that the Karnataka State Police 
Housing Corporation Ltd . Bengaluru shall procure all its procurements the value of which exceeds 1.00 (One) lakh through e 
Procurement platform with immediate effect . 


By Order and in the Name of the Governor of Karnataka 

PRASHANTHKUMAR . S . B 

Desk Officer- 1 (1/0 ) 
Department of Personnel and Administrative Reforms 

(e -Governance). 


P . R . 454 


೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೪ಎ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 6 ಇಸಂಗ್ರ 2012 (2), ಬೆಂಗಳೂರು, ದಿನಾಂಕ: 08ನೇ ಜೂನ್, 2012. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999(2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29 ) ರ ಕಲಂ 
18- ಎರ ಉಪಕಲಂ ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರೇಷ್ಮೆ ಇಲಾಖೆ ಬೆಂಗಳೂರು ಇದರ ಕೆ 1.00 ( ಒಂದು) ಲಕ್ಷಕ್ಕೂ ಮೀರಿದ 
ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e- procurement platform ) 
ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಪ್ರಶಾಂತ್‌ಕುಮಾರ್‌ ಎಸ್ . ಬಿ , 

ಪೀಠಾಧಿಕಾರಿ -1 ( ಪ್ರಭಾರ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ). 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 6 EPR 2012 (2), Bangalore, Dated : 08th June , 2012 . 
In exercise of the powers conferred by sub -section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000 ) the Government of Karnataka hereby specify that the Sericulture Department, 
Bengaluru shall procure all its procurements the value of which exceeds * 1.00 (One) lakh through e - Procurement platform with 


immediate effect. 


By Order and in the Name of the Governor of Karnataka 

PRASHANTHKUMAR . S. B 

Desk Officer-1 (1/0 ) 
Department of Personnel and Administrative Reforms 

(e- Governance). 


P . R . 455 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಸಂಖ್ಯೆ: ಆನಾಸ 131 ಸಲಫ 2008 ಬೆಂಗಳೂರು, ದಿನಾಂಕ: 28.04.2012 


ಅಧಿಸೂಚನೆ 


ಗಾಹಕ ರಕ್ಷಣಾ ಅಧಿನಿಯಮ 1986 ( 1986 ಕೇಂದ್ರ ಅಧಿನಿಯಮ ಸಂಖ್ಯೆ :68) ರ ಕಲಂ 30ರ ಉಪ ಕಲಂ ( 2) ರ ಅಡಿ ಮತ್ತು ಕರ್ನಾಟಕ 
ಗಾಹಕರ ರಕ್ಷಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪದತ್ತವಾಗಿರುವ ಅಧಿಕಾರಗಳನ್ನು ಚಲಾಯಿಸಿ, “ ಹಾವೇರಿ ಜಿಲ್ಲಾ ಗ್ರಾಹಕರ 
ರಕ್ಷಣಾ ಪರಿಷತ್ತನ್ನು ” ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಈ ಮೂಲಕ ಸ್ಥಾಪಿಸಿದೆ. 
(1) ಜಿಲ್ಲಾಧಿಕಾರಿಗಳು , ಹಾವೇರಿ ಜಿಲ್ಲೆ, ಹಾವೇರಿ 

--- ಅಧ್ಯಕ್ಷರು 
(2) ಉಪ ನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು 

ಸದಸ್ಯ ಕಾರ್ಯದರ್ಶಿ 
ಗ್ರಾಹಕರ ವ್ಯವಹಾರಗಳ ಇಲಾಖೆ, ಹಾವೇರಿ ಜಿಲ್ಲೆ, ಹಾವೇರಿ . 

ಸಕ್ರಿಯ ಗ್ರಾಹಕ ಸಂಸ್ಥೆಗಳು: 
(3) ಶ್ರೀ ಹೆಚ್. ಡಿ.ಹೊನ್ನಕ್ಕಳವರ , 

ಸದಸ್ಯರು 
ಜಿಲ್ಲಾ ಗ್ರಾಹಕರ ರಕ್ಷಣಾಪರಿಷತ್ತಿನ ಸದಸ್ಯರು, ಸಾ: ಚಳಗೇರಿ, ತಾ :ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ. 
(4) ಶೀ ಫಕೀರಪ್ಪ ನಾಗಪ್ಪ ಯಲಿಗಾರ, 

-- - ಸದಸ್ಯರು 
ಅಧ್ಯಕ್ಷರು, ಜನತಾ ಬಜಾರ ಗಾಹಕರ ಸಂಸ್ಥೆ , ಶಿಗ್ಗಾಂವ, ಹಾವೇರಿ ಜಿಲ್ಲೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೯೫೯ 


ಮಹಿಳಾ ಸಹಕಾರಿ ಸಂಘ: 


( 8) 


ಶ್ರೀಮತಿ ಶಾರದಾ ವೀರಪ್ಪ ಎಲೆ, 

ಸದಸ್ಯರು 
ಅಧ್ಯಕ್ಷರು, 
ಶೀ ಬನಶಂಕರಿ ಮಹಿಳಾ ವಿವಿದೋದ್ದೇಶ ಸಹಕಾರಿ ಸಂಘ, 
ಶಿಗ್ಗಾಂವ, ಹೊಸ ಬಸ್ಟಾಂಡ್ ರೋಡ್ ಹಿಂದುಗಡೆ, ಶಿಗ್ಗಾಂವ 
ತಾ : ಶಿಗ್ಗಾಂವ, ಹಾವೇರಿ ಜಿಲ್ಲೆ . 

ರೈತ ಸಂಘ ಸಂಸ್ಥೆ : 
(6) ಶೀ ಪಭುದೇವ ಕರ್ಜಗಿಮಠ, 

ಸದಸ್ಯರು 
ಅಧ್ಯಕ್ಷರು, ರೈತ ಕಾರ್ಮಿಕ ಸಂಘ, 

ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ . 
(7) ಶ್ರೀ ರಾಮಣ್ಣ ಬಿ. ಕೆಂಚಳ್ಳೇರ, 

ಸದಸ್ಯರು 
ಅಧ್ಯಕ್ಷರು, ಹಿರೇಕೆರೂರು ತಾಲ್ಲೂಕು, ರೈತ ಸಂಘ, 
ಸಾ :ಶಿರಗಂಬಿ, ತಾ :ಹಿರೇಕೆರೂರು, ಹಾವೇರಿ ಜಿಲ್ಲೆ. 
ವಾಣಿಜ್ಯ ವ್ಯಾಪಾರ: 
ಶ್ರೀ ಸದಾಶಿವಪ್ಪ , ಮಾಲಿಂಗಪ್ಪ, ಉದಾಸಿ, 

ಸದಸ್ಯರು 
ವ್ಯಾಪಾರಸ್ಥರು, ಸಮಾಜ ಸೇವಾ ಕಾರ್ಯಕರ್ತರು, 
ಚಿದಂಬರ ನಗರ , ಹಾನಗಲ್ಲ, ಹುಬ್ಬಳ್ಳಿ ರೋಡ್, 
ಹಾನಗಲ್, ಹಾವೇರಿ ಜಿಲ್ಲೆ. 
ಸ್ತ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು: 
ಶ್ರೀಮತಿ ಅನ್ನಪೂರ್ಣಮ್ಮ ಅಂಗಡಿ, 

ಸದಸ್ಯರು 
ಅಧ್ಯಕ್ಷರು, 
ಸ್ತ್ರೀ ಶಕ್ತಿ ಸಂಘ, ತಾಲ್ಲೂಕು, ಘಟಕ, ಸವಣೂರು, ಹಾವೇರಿ ಜಿಲ್ಲೆ. 

ಯುವಜನ ಸಂಘ ಸಂಸ್ಥೆಗಳು: 
(10 ) ಶ್ರೀ ಶಂಕರ ಮಲ್ಲಪ್ಪ ಅಕ್ಕಿ, 

ಸದಸ್ಯರು 
ಅಧ್ಯಕ್ಷರು, ತಾಲ್ಲೂಕು ಯುವ ಒಕ್ಕೂಟ ಮಲ್ಲೂರ, 
ತಾ: ಬ್ಯಾಡಗಿ , ಹಾವೇರಿ ಜಿಲ್ಲೆ. 

ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು: 
( 11) ಶ್ರೀ ದತ್ತಾತ್ರೇಯ ಗಂಗಾಧರಪ್ಪ ರಾಯ್ಕರ್, 

ಸದಸ್ಯರು 
ಸಾ|| ಗುಂಡಗಟ್ಟಿ, 

ಹಿರೇಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ. 
(12) ಶ್ರೀ ಮಲ್ಲಿಕಾರ್ಜುನ ಕಲ್ಲಪ್ಪ ದೊಡ್ಡಮನಿ, 

ಸದಸ್ಯರು 
ಸಾ || ಸೂಡಂಬಿ, ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 
2 . ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತು ತನ್ನ ಕಾರ್ಯಾವಧಿಯನ್ನು 
ಹೊಂದಿರುತ್ತದೆ. 


(9) 


3 . ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡವಿಧಿಸಿರುವ ವಿಧಾನದಂತೆ ಕಾರ್ಯ 
ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ . ಆರ್ . ಕಲಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ 


ಪಿ . ಆರ್ , 334 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


2007 – Ya 


LABOUR SECRETARIAT 


No :LD 201 ETI 2011 Bangalore , dated : 20 /03/ 2012 . 


NOTIFICATION - II 


The draft of the following rules further to amend the Karnataka Civil Services (Absorption ofpersons appointed on contract 
basis in the category of posts of Craft Instructors /Junior Instructors (Re-designated as junior training officers) in the Department of 
Employment and Training (Training Wing) (special) Rules 2002, which the Government of Karnataka proposes to make in exercise 
of the powers conferred by sub -section ( 1) of Section 3 read with Section 8 of the Karnataka State Civil Services Act, 1978 


(Karnataka Act 14 of 1990 ) is hereby published as required by clause (a ) of sub -section (2 ) of Section 3 of the said Act for the 


information of persons likely to be affected thereby and notice is hereby given that the said draft will be taken into consideration after 


fifteen days from the date of its publication in the official Gazette. 


Any objection and suggestion which may be received by the State Government from any person with respect to the said 
draft before the expiry o the period specified above will be considered by the State Government. Objections and suggestions may 


be addressed to the Secretary to Government, Labour Department, Vikasa Soudha , Bangalore -560001. 


DRAFT RULES 


1. Title and Commencement:- (1) These rules may be called the Karnataka Civil Services (Absorption of persons 


appointed on contract basis in the category of posts of Craft Instructors/ Junior Instructors (Re- designated as Junior Training 


Officers) in the Department of Employment and Training (Training Wing) (special) (Amendment) Rules, 2012 . 


(2 ) It shall come be deemed to have come into force with effect from 19 -7- 2004 . 


Substitution of rule 4 : In the Karnataka Civil Services (Absorption of persons appointed on contractbasis in the category 
of posts of Craft Instructors / Junior Instructors (redesignated as Junior Training Officers) in the Department of Employment and 


Training ( Training Wing ) into State Civil Services (special) Rules, 2002 for Rule 4 , the following shall be substituted namely: 


4 . Pay, Pension Leave and Seniority of Person absorbed under these rules :- Not withstanding anything contained in the 
Karnataka Civil Services Rules: 


1) 


The initial basic pay of the contract Junior Training Officer shall be fixed at the minimum of the pay 
scale applicable to the category of post to which he is absorbed under rule 3. 


2 ) 


The Services rendered by a person as Junior Training Officer/Craft Instructor/Junior Instructor prior to 


the date of absorption shall not count for the purposes of leave pension pay, seniority and grant of 
selection time scale of pay under the KCS (Time Bound Advancement) Rules, 1983 and Karnataka 
Civil Services (Automatic grant of special promotion to senior scale of pay) Rules, 1991. 


By Order and in the name ofGovernor of Karnataka 


J . S . Vishwanathappa 


Desk Officer, 


PR - 470 


Labour Department, 


(Employment and Training ) 


